ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1097 (1408) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕಾಂತರಾಜ್‌ (ಬಿಎಂಎಲ್‌) (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 
ವಿಷಯ: ಸಾರ್ವಜನಿಕ ಹೊಣೆಗಾರಿಕ ನಿಧಿಯ ಬಗ್ಗೆ 


(ಅ) ರಾಜ್ಯದಲ್ಲಿರುವ ಸಾರ್ವಜನಿಕ ಉದ್ದಿಮೆಗಳಾವುವು; ಆಡಳಿತ ಇಲಾಖಾವಾರು 
ಉದ್ದಿಮೆಗಳ ಪಟ್ಟಿಯ ವಿವರ ನೀಡುವುದು: 


(ಆ) ಸಾರ್ವಜನಿಕ ಹೊಣೆಗಾರಿಕ ವಿಧಿ (ಸಿ.ಎಸ್‌.ಆರ್‌) ಎಂದರೇನು; ಭಾಗಶಃ ಎಷ್ಟು 
ಹಣವನ್ನು ಇದರಡಿ ಕಾಯ್ದಿರಿಸಬೆಣಾಗಿದೆ; ಈ ಸಂಬಂಧ ಕಂಪನಿ 
ನಿಯಮಗಳಲ್ಲಿರುವ ನಿಯಮಖಬೇನು; 


(ಇ) ಕಳೆದ 10 ವರ್ಷಗಳಿಂದ ಸದರಿ ಉದ್ದಿಮೆಗಳು ಸಾರ್ವಜನಿಕ ಹೊಣೆಗಾರಿಕೆ 
ನಿಧಿಯಡಿ (ಸಿ.ಎಸ್‌.ಆರ್‌) ಎಷ್ಟು ಹಣವನ್ನು ಕ್ರೋಢೀಕರಿಸಿವೆ; (ವರ್ಷವಾರು, 
ಉದ್ದಿಮೆವಾರು ಮಾಹಿತಿ ನೀಡುವುದು) 


(ಈ) ಸದರಿ ಹಣದಲ್ಲಿ ಯಾವ ಯಾವ ಕಾಮಗಾರಿಗಳನ್ನು ಯಾವ ಯಾವ ಸಂಸ್ಥೆಗಳ 
ಮುಖಾಂತರ ಬಿಡುಗಡೆ ಮಾಡಿ ಖರ್ಜು ಮಾಡಲಾಗಿದೆ? (ವರ್ಷವಾರು, 
ಉದ್ದಿಮೆವಾರು ವಿವರವಾದ ಮಾಹಿತಿ ನೀಡುವುದು) 


